ವಲಸೆ ಕಾರ್ಮಿಕರ ಮಕ್ಕಳಿಗೆ ಅವಕಾಶಗಳು 


ಶೋಭಾ ಎಲ್‌. ಕವೂರಿ ಮತ್ತು ಶುಭಾ ಹೆಚ್‌.ಕೆ. 


ಪೀಠಿಕೆ 

ವಿಶಾಲ ಹಾಗೂ ಸೈದ್ದಾಂತಿಕವಾದ ಅರ್ಥದಲ್ಲ ಹೇಳುವುದಾದರೆ 
ಪ್ರತಿಯೊಂದು ಮಗುವೂ ತನ್ನು ಪೂರ್ಣ ಸಾಮರ್ಥ್ಯವನ್ನು 
ತಲುಪುವಂತೆ ಅದರ ಸಾಮರ್ಥ್ಯವರ್ಧನೆ ಮಾಡುವುದೇ 
ನಿಸ್ಸಂದೇಹವಾಗಿ ಶಿಕ್ಷಣದ ಮಹದುದ್ದೇಶ. ಕಅಕಾ ಪ್ರಕ್ರಿಯೆಗಳು 
ಪ್ರತಿಯೊಂದು ಮಗುವಿನ ಬೆಳವಣಿಗೆಯ ಹಂತ, ಕಅಯುವ ವೇಗ 
ಮತ್ತು ಕಲಕೆಗೆ ದೊರೆಯುವ ಪ್ರೇರಣೆಗೆ ತಕ್ಷಂತೆ ಬದಲಾಗುತ್ತಾ 
ಹೋಗುತ್ತವೆ ಎಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೂ. 


"ಪ್ರತಿಯೊಂದು ಮಗುವೂ ಕಲಯಬಲ್ಲುದು' (Every child can 


learn) ೦ಬ ದೃಢ ನಂಬಕೆಯು ಈ ಸಂವೇದನೆಯನ್ನು 
ವ್ಯಕ್ತಪಡಿಸಲು ಪ್ರಯತ್ನಿಸುತ್ತದೆ. ಇಲ್ಲ ಹೇಳಲೇಬೇಕಾದ ಇನ್ನೊಂದು 
ವಾಸ್ತವ ಆಯಾಮವೆಂದರೆ ಆ ಮಗುವು ಕಲಅಕೆಯನ್ನು ಎಲ್ಲ 
ಅನುಭವಿಸುತ್ತದೋ ಮತ್ತು ವ್ಯವಹರಿಸುತ್ತದೋ ಆ ಬಾಹ್ಯ ಪರಿಸರ. 
ಉದಾಹರಣಿಗೆ ಮಗುವಿನ ಸಾಮಾಜಕ-ಆರ್ಥಿಕ ಹಿನ್ನೆಲೆ ಅನೇಕ 
ಬಾರಿ ಇದೇ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಮತ್ತು 
ಕಲಕಾ ಬೆಳವಣಿಗೆಯ ಮೇಲೆ ನಿರ್ಣಾಯಕವಾದ ಪರಿಣಾಮವನ್ನು 
ಜರುತ್ತದೆ. ಮಕ್ಷಳ ಕಲಕಾ ಸಾಮರ್ಥ್ಯಗಳ ಮೇಲೆ ಸನ್ನಿವೇಶಗಳು 
ನಿರ್ಬಂಧಗಳನ್ನು ಹೇರುವ ಬದ್ದೆ ಮತ್ತು ಅವರಿಗಾಗಿ ಸಾಂಸ್ಲಿಕ 
ಪ್ರಕ್ರಿಯೆಗಳನ್ನು ಕ್ರೋಡೀಕರಿಸುವಲ್ಲ ಎದುರಾಗುವ ಸವಾಲುಗಳ 
ಬಧ್ಧೆ ಒ೦ದು ಗಮನಾರ್ಹ ನಿದರ್ಶನವನ್ನು ಬೃಹತ್‌ ಮೆಟ್ರೋ 
ನಗರಗಳಲ್ಲರುವ ವಲಸೆ ಕಾರ್ಮಿಕರ ಮಕ್ಷಳ ಅನುಭವದಲ್ಲ ನಾವು 
ಕಾಣಬಹುದು. ನಿರ್ಮಾಣ ಕಾರ್ಯಗಕಲ್ಪ ಕೆಲಸ ಮಾಡಲು ನಾನಾ 
ರಾಜ್ಯಗಳ ಗ್ರಾಮೀಣ ಜನರು ಬೃಹತ್‌ ಪ್ರಮಾಣದಲ್ಲ ವಲಸೆ 
ಬರುತ್ತಾರೆ. ಇಂತಹ ಕಾಮಗಾರಿಗಕಲ್ಪ ತೊಡಗಿಕೊಳ್ಳುವವರಿಗೆ 
ಜೀವನಾಧಾರ ಹಾಗೂ ಛೌತಿಕ ಅಸ್ತಿತ್ವವೇ ಅನಿಶ್ಲಿತವಾಗಿರುತ್ತದೆ. 
ಹೀಗಿರುವಾಗ ಶಿಕ್ಷಣಕ್ಸಾಗಿ ಹಣ ವ್ಯಯ ಮಾಡುವುದು ಅವರ 
ಕಟ್ಟಕಡೆಯ ಆದ್ಯತೆಯಾಗಿರುತ್ತದೆ. ಇಷ್ಟು ಮಾತ್ರವಲ್ಲದೆ ಕೆಲಸಕ್ಕಾಗಿ 
ಮಕ್ಷಳ ಪಾಲಕರು ಊರಿಂದೂರಿಗೆ ಪ್ರವಾಸ ಮಾಡುತ್ತಲೇ 
ಇರಬೇಕಾಗುತ್ತದೆ. ಇದು ಮಕ್ಕಳ ಪಾಲಗೆ ಸ್ಥಿರತೆಯನ್ನು 
(ರಚನಾತ್ಮಕವಾಗಿಯೂ, ಸಮಯದ ಹಿನ್ನೆಲೆಂಯಲ್ಲಂಯೂ) 
ನೀಡುವುದಿಲ್ಲ. ಹಾಗಾಗಿ ಇವೆಲ್ಲವೂ ವ್ಯವಸ್ಥಿತವಾದ ಶೈಕ್ಷಣಿಕ 
ಪ್ರಕ್ರಿಯೆಯನ್ನು ರೂಪಿಸುವುದಕ್ಕೆ ಹತ್ತಾರು ಅಡ್ಡಿ ಆತಂಕಗಳನ್ನು 
ತಂದೊಡ್ಡುತ್ತವೆ. 


ಇವನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಅಜೀಂ ಪ್ರೇಮ್‌ಜ 
ಫೌಂಡೇಷನ್‌ 2೦೦7ರಲ್ಪ ಕಟ್ಟಡ ಕಾರ್ಮಿಕರ ಮಕ್ಷಳಗಾಗಿ ವಲಸೆ 
ಕಾರ್ಮಿಕರ ಮಕ್ಕಳಗೆ ಶಿಕ್ಷಣ (Education for Children of Migrant 
Labour- ECML) ಎ೦ಬ ಕಾಂರರ್ರಕ್ರಮವನ್ನು ಕಟ್ಟಡ 
ನಿರ್ಮಾಣಕಾರರ ನೆರವು ಮತ್ತು ಸಹಭಾಗಿತ್ವದಲ್ಲ 
ಬೆಂಗಳೂರಿನಲ್ಲರುವ ಎರಡು ನಿವೇಶನಗಳಲ್ಲ ಕೇಂದ್ರಗಳನ್ನು 
ಸ್ಥಾಪಿಸಿ ಆರಂಭಿಸಿತು. ಒಂದು ವರ್ಷದ ಅವಧಿಯಲ್ಲ ಈ ಗುಂಪಿನ 
ಪ್ರಾಥಮಿಕ ಶಾಲಾ ಮಕ್ಷಳನ್ನು ಅವರ ಅಗತ್ಯಗಳಗೆ ತಕ್ಕಂತೆ 
ಸರ್ಕಾರದ ಆದೇಶಾನುಸಾರ ವಿಶೇಷವಾಗಿ ರೂಪಿಸಲಾದ 


ಪಠ್ಯಕ್ರಮವನ್ನು ಕಾರ್ಯಗತಗೊಳಸಿ ಮುಖ್ಯವಾಹಿನಿಗೆ ತರುವುದು 
ಈ ಕಾರ್ಯಕ್ರಮದ ಗುರಿ. ಈ ಕೇಂದ್ರಗಳಗೆ ಬರುವ ಬಹುತೇಕ 
ವಿದ್ಯಾರ್ಥಿಗಳು ಈ ಹಿಂದೆ ಸರ್ಕಾರಿ ದಾಬಲೆಗಕಲ್ಲ ಶಾಲೆ 
ತೊರೆದವರ ಪಟ್ಟಿಯಲ್ಲ ಇದ್ದವರು. ಈ ಮಕ್ಷಳಗೆ ಶಾಲಾ ಶಿಕ್ಷಣ 
ಎಂದೂ ಖುಷಿಯ ಅನುಭವವನ್ನು ಕೊಟ್ಟರುವುದಿಲ್ಲ. ಸರಿಯಾಗಿ 
ಶಾಲೆಗೆ ಬಾರದೇ ಇದ್ದುದಕ್ಕೆ. ಸರಿಯಾಗಿ ಅವರಿಗೆ ಓದಲು 
ಬಾರದಿರುವುದಕ್ಷೆ. ಹೋಮ್‌ವರ್ಕ್‌ ಪೂರ್ಣಗೊಳಸಲು ಅವರಿಂದ 
ಸಾಧ್ಯವಾಗದಿರುವುದಕ್ಕೆ ಅವರನ್ನು ತರಾಟೆಗೆ ತೆಗೆದು- 
ಕೊಳ್ಳಲಾಗಿರುತ್ತದೆ. ಏಕೆಂದರೆ ಅನಿವಾರ್ಯವಾಗಿ ಇಂತಹ ಮಕ್ಷಳಗೆ 
ನಿರಂತರವಾಗಿ ಶಾಲೆಗೆ ಹಾಜರಾಗುವುದೇ ದೊಡ್ಡ ಸವಾಲಾಗಿರುತ್ತದೆ 
ಮತ್ತು ಪರಿಕ್‌ಲ್ಪನೆಂಶುನ್ನು ಅರ್ಥ ಮಾಡಿಕೊಳ್ಳುವುದು 
ಕಷ್ಟವಾಗಿರುತ್ತದೆ. ಹೀಗಾಗಿ ಕಲಅಕೆಯಲ್ಲ ಅಂತರ ನಿಶ್ಲಿತವಾಗಿ 
ಇರುತ್ತದೆ. ಇಂಥ ಮಕ್ಕಳು ಶಾಲೆಗೆ ಹೋಗುವುದರಲ್ಲ ಮತ್ತು 
ಕಅಕೆಯಲ್ಲ ಆಸಕ್ತಿಯನ್ನು ಕಳೆದುಕೊಂಡರೆ ಅದರಲ್ಲಿ 
ಆಶ್ಚರ್ಯವೇನೂ ಇಲ್ಲ. ಈ ಕಾರಣದಿಂದ ಅವರ ಶೈಕ್ಷಣಿಕ 
ಅಗತ್ಯಗಳನ್ನು ಒದಗಿಸುವ ಸಂದರ್ಭದಲ್ಲ ಅವರಿಗಿರುವ 
ನಿರ್ಬಂಧದ ಸನ್ನಿವೇಶಗಳು ಮತ್ತು ಅನಿಶ್ಚಿತತೆಯನ್ನು ಮನಸ್ತಿನಲ್ಲ 
ಇಟ್ಟುಕೊಳ್ಳಬೇಕಾಗುತ್ತದೆ. 


ಈ ಕೇಂದ್ರಗಳಲ್ಪ ಕಅಯುತ್ತಿರುವ ಕೆಲವು ಮಕ್ಷಳ 
ಉದಾಹರಣೆಗಳನ್ನೇ (ಬಾಕ್ಸ್‌ ನೋಡಿ) ತೆಗೆದುಕೊಂಡರೆ, 
ಇಸಿಎ೦ಎಲ್‌ ಕಾರ್ಯಕ್ರಮವು ಅವರಿಗೆ ನಿಸ್ಸಂದೇಹವಾಗಿ 
ಕಅಕೆಯನ್ನು ಗಣನೀಯವಾಗಿ ಸುಧಾರಿಸಿಕೊಳ್ಳಲು ಮತ್ತು ತಮ್ಮ 
ಸಾಮರ್ಥ್ಯವನ್ನು ಅರ್ಥಮಾಡಿಕೊಳ್ಳಲು ಅವಕಾಶ 
ದೊರಕಿಸಿಕೊಟ್ಪದೆ. ವಿಶಾಲ ವ್ಯಾಪ್ತಿಯಲ್ಲ ಸಹ ಉತ್ತಮ ಶೈಕ್ಷಣಿಕ 
ಫಲಅತಾಂಶಗಳಂದ ಈ ಕಾರ್ಯಕ್ರಮವು ಮಕ್ಕಳ ಜೀವನದ ಮೇಲೆ 
ಉತ್ತಮ ಪ್ರಭಾವ ಜೀರಿದೆ ಎಂದು ಅಂಕಿ-ಅಂಶಗಳು ತೋರಿಸುತ್ತವೆ. 
ದಾಖಲೆಗಳ ಪ್ರಕಾರ ಕಳೆದ 1೭2 ವರ್ಷಗಳ ಅವಧಿಯಲ್ಲ ಈ 
ಸೇತುಬಂಧ ಕಾರ್ಯಕ್ರಮವು (Bridge Programme) ಸುಮಾರು 
1700 ವಿದ್ಯಾರ್ಥಿಗಳಗೆ ಶಿಕ್ಷಣವನ್ನು ಒದಗಿಸಿದೆ. ಇವರಲ್ಲ 745 
ಮಕ್ಕಳು ಯಶಸಪ್ಲಿಯಾಗಿ ಮುಖ್ಯವಾಹಿನಿಯ ಶಿಕ್ಷಣ ವ್ಯವಸ್ಥೆಗೆ ಸೇರಿ 
ಕಅಯುತ್ತಿದ್ದಾರೆ. ಇಷ್ಟು ಮಾತ್ರವಲ್ಲದೆ. ಮಕ್ಕಳ ಕುಟುಂಬ 
ನಿರಂತರವಾಗಿ ಒಂದು ಕಡೆಯುಂದ ಇನ್ನೊಂದು ಕಡೆಗೆ ಹೋಗುವ 
ಕಾರಣದಿಂದ ಈ ಮಕ್ಕಳು ಮುಂದೆ ಏನು ಮಾಡುತ್ತಿದ್ದಾರೆ ಎಂದು 
ಜಾಡು ಹಿಡಿಯುವುದಕ್ಕೆ ವಾಸ್ತವ ಇತಿಮಿತಿಗಳರುವುದರಿಂದ ಈ 
ಮಕ್ಕಳು ಇನ್ನೆಲ್ಲೋ ಶಿಕ್ಷಣವನ್ನು ಮುಂದುವರಿಸಿರಬಹುದು. ಆದರೆ 
ನಮ್ಮ ಕೇಂದಗಕ ದಾಬಲೆಗಳಲ್ಲ ಅವರ ಹೆಸರು ಲಭ್ಯವಿರುವುದಿಲ್ಲ. 


ನಾನು ಕಅಯಬೇಕು ಮತ್ತು ನನಗೆ ಗೊತ್ತಿದೆ ನಾನದನ್ನು 
ಮಾಡಬಲ್ಲೆ 
ಕೇಂದ್ರದಲ್ಲದ್ದ ಮಕ್ಕಳ ಬದುಕಿನ ಇಣುಕುನೋಟ.' 


ಸುಮತಿ ರಾಯಚೂರಿನಿಂದ ತನ್ನು ಪಾಲಕರೊಂದಿಗೆ 
ಬಂದಿದ್ದಳು. ಬೆಂಗಳೂರಿನ ಆಕೆ ತನ್ನು ಅಕ್ಕನ /ಅಣ್ಣನ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


77 


ಮಗುವನ್ನು ನೋಡಿಕೊಳ್ಳಬೇಕಾಗಿತ್ತು. ಆ ಮಗುವನ್ನು ನಮ್ಯ 
ಕೇಂದದಲ್ಲ ದಾಖಲೆ ಮಾಡಿಕೊಂಡಾಗ ನಾವು ಆಕೆಯ 
ಪಾಲಕರಲ್ಲ. ಸುಮತಿಯನ್ನು ಸರ್ಕಾರಿ ಶಾಲೆಯಲ್ಲ 
ನೋಂದಣಿ ಮಾಡಿಸುವಂತೆ ಮನಪೊಲಸಿದೆವು. ತದನಂತರ 
ಆಕೆಯು ವಾಡಿಕೆಯ ಶಾಲಾ ಶಿಕ್ಷಣಕ್ಷೆ ಸೇರಿಕೊಳ್ಳುವುದು 
ಸಾಧ್ಯವಾಗುವಂತೆ ಸಿದ್ಧವಾಗಲು ಕೇಂದ್ರಕ್ಕೆ ಒಂದು ವರ್ಷ 
ಬಂದು ಕಅತಳು. ಹಿಂಜರಿಕೆ. ನಾಚಿಕೆ ಮತ್ತು ಶಾಲೆ ಬಬ್ಬಾಕೆ 
ಎಂಬ ಹಣೆಪಲ್ಟಗೆ ಒಳಗಾಗಿದ್ದ ಸುಮತಿ ಇಂದು ಪಿಯುಸಿ 
ವಿದ್ಯಾರ್ಥಿನಿ ಮತ್ತು ವೇದಿಕೆಯ ಮೇಲೆ ನಿಂತು 
ಸಂತೋಷದಿಂದ ಕೆಲಸ ಮಾಡುತ್ತಾಳೆ. ತನ್ನ ಶಾಲೆಯಲ್ಲ 
ಹಾಗೂ ಕೇಂದ್ರದಲ್ಲ ನಡೆಯುವ ವಾರ್ಷಿಕ ಕಾರ್ಯಕ್ರಮದಲ್ಪ 
ಆಕೆಯೇ ಮುಂದೆ ನಿಂತು ಕಾರ್ಯಕ್ರಮಗಳನ್ನು ನಡೆಸಿ- 
ಕೊಡುವ ಹಂತಕ್ಕೆ ಬೆಳೆದಿದ್ದಾಳೆ. 


ಆಂಧ್ರದಿಂದ ಬಂದಿದ್ದ ಏಳು ವರ್ಷ ವಯಸ್ಸಿನ ಭೀಮಾ ಈ 
ಹಿ೦ದೆ ಶಾಲೆಯನ್ನು ತೊರೆದಿದ್ದ. ಒಮ್ಮೆ ಕಟ್ಟಡ ನಿರ್ಮಾಣ 
ಮಾಡುವ ಸ್ಥಳದಲ್ಲ ಲ ರ kA ಮತ್ತು ಆತನ 
ಇಬ್ಬರು ಸಹೋದರರನ್ನು ಕೇಂದ್ರಕ್ಕೆ ಕರೆತಂದರು. ಭೀಮ 
ಮತ್ತು ಆತನಿಗಿಂತ ದದ ಥ್‌ ಚಿಕ್ಕವನಾದ ತಮ್ಮನನ್ನು 
ಸ್ಥಳೀಯ ಸರ್ಕಾರಿ ಶಾಲೆಯಲ್ಲ ಕ ಮಾಡಿಸಿದೆವು. 
ಕಿರಿಯ ತಮ್ಮ ಸಹ ಕೇಂದ್ರಕ್ಕೆ ಬಂದು ಫ್ಲೇಗ್ರೂಪ್‌ಗೆ 
ಸೇರಿಕೊಂಡನು. ವಾಡಿಕೆ ಶಾಲೆಗೆ ವರ್ಗಾವಣಿ ಹೊಂದುವ 
ಮುನ್ನ ಅವರಲ್ಲ ಪ್ರತಿಯೊಬ್ಬರೂ ಒಂದೆರಡು ವರ್ಷ 
ಕೇಂದ್ರದಲ್ಲಿ ಶಿಕ್ಷಣ ಪಡೆದರು. ಇಂದು ಮೂವರೂ 
ಸಹೋದರರು ಇಂದ್ಲ್ದಿಷ್‌ ಮಾಧಿಮದಲ್ಲಿ ಪದವಿ 
ಕೋರ್ಸ್‌ಗಳನ್ನು ಅಧ್ಯಯನ ಮಾಡುತ್ತಿದ್ದಾರೆ. ಭೀಮ 
ಉದಯೋನ್ಮುಖ ನೃತ್ಛ-ಸಂಯೋಜಕ, ಆತನ ಇನ್ನೊಬ್ಬ 
ಸಹೋದರ ಕಲಾವಿದ, ಕಂಪ್ಯೂಟರ್‌ ಸೈನ್ಸ್‌ ಪದವಿ 
ಅಧ್ಯ್‌ ೦ನ ಮಾಡುತ್ತಿದ್ದಾನೆ. ಮೂರನೆಂಶುವ 
ವಾಣಿಜ್ಯಕೋರ್ಸ್‌ ಆಯ್ದೆ ಮಾಡಿಕೊಂಡಿದ್ದಾನೆ. 


ವಿಷ್ಣು ಠ ಕೇಂದ್ರಕ್ಕೆ ಬಂದಾಗ ಆತನಿಗಿನ್ನೂ ಏಳು ವರ್ಷ. ಈ 
ಹಿ೦ದೆ ಒಂದು ವರ್ಷ ಆತ ಶಾಲೆಗೆ ಹೋಗಿರಲಲ್ಲ. ಸರ್ಕಾರಿ 
ಶಾಲೆಯ ನಾಲ್ಲನೇ ತರಗತಿಗೆ ಆತನನ್ನು ನೋಂದಣಿ 
ಮಾಡಿಸಲಾಯುತು. ಕೇಂದ್ರದಲ್ಲಯೂ ಕೆಲಕಾಲ ಶಿಕ್ಷಣವನ್ನು 
ಪಡೆದನು. ಮುಂದೆ ಪಿಯೂವರೆಗೂ ಆತ ಶಿಕ್ಷಣವನ್ನು 
ಮುಂದುವರಿಸಿದನು. ಆತನಿಗೆ ಪದವಿ ಮುಗಿಸಲು 
ಸಾಧ್ಯವಾಗದೇ ಇದ್ದರೂ ಕುಟುಂಬ ನಿರ್ವಹಣೆಗಾಗಿ 
ಆತ್ಮವಿಶ್ವಾಸದಿಂದ ಕಂಟ್ರಾಕ್ಟರ್‌ ಆಗಿ ತನ್ನದೇ ಆದ 
ಉದ್ಯಮವನ್ನು ಆರಂಭಸಿದ್ದಾನೆ. 


* ಮಕ್ಕಳ ಹೆಸರುಗಳನ್ನು ಬದಅಸಲಾಗಿದೆ 


** ಆ ಸಮಯದಲ್ಲ ಸೇತುಬಂಧ ಕೋರ್ಸ್‌ಗಳಗೆ ಒಂದು 
ವರ್ಷ ಕಡ್ಡಾಯ ಎಂಬ ಸರ್ಕಾರಿ ನಿಯಮ ಇರಲಲ್ಲ. 


ಕಾರ್ಯಕ್ರಮದ ಬಹುಮುಖ್ಯ ಆಂಶಗಳು 


ಈ ಲೇಖನವು ಇಸಿಎ೦ಎಲ್‌ ಕಾರ್ಯಕ್ರಮದ ಮೂರು ವಿಭನ್ನು 
ಆದರೆ ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುವ ಅಂಶಗಳನ್ನು 


ಕುರಿತು ಹೇಳುತ್ತದೆ; ಈ ಕೇಂದ್ರಗಳಲ್ಲ ಅನುಸರಿಸುವ ಸಂಸ್ಕೃತಿ 
ಮತ್ತು ದಿನನಿತ್ಯದ ಪರಿಪಾಠಗಳು, ಪಠ್ಯಕ್ರಮಗಳು ಮತ್ತು ಮಕ್ಕಳ 


ಕಅಕಾ ಪ್ರಕ್ರಿಯೆಯಲ್ಲ ಎಲ್ಲ ಹಿತಾಸಕ್ತಿದಾರರ ಸಹಭಾಗಿತ್ತದಂತಹ 
ನಿರ್ನಾಾಯಕ ಅಂಶಗಳು. ಈ ಮಕ್ಷಕಲ್ಲ ಅನೇಕರು ಕಅಯಲು 
ಬೆಳವಣಿಗೆ ಹೊಂದಲು ಮತ್ತು ಶಿಕ್ಷಣವನ್ನು ಮುಂದುವರಿಸಿಕೊಂಡು 
ಹೋಗಲು ಯಾಕೆ ಸಾಧ್ಯವಾಗಿದೆ ಎಂಬುದರ ಬಗ್ಗೆ ಚಿಂತನೆ 
ನಡೆಸುವುದಕ್ಕೆ ಠ ಅಂಶಗಳು ಸಾಕ್ಷಿ ಒದಗಿಸುತ್ತವೆ. 


ನಂಬಕೆ ಮತು ಆತ್ಕವಿಶ್ಥಾಸವನ್ನು ಬೆಳೆಸುವ ಸಂಸ್ಥ ತಿ 
- 2) 


ಮಕ್ಷಳಗೆ ತಮ್ಮದೇ ವೇಗದಲ್ತ ಕಲಯಲು ಅವಕಾಶವನ್ನು 
ಒದಗಿಸಿದರೆ ಹಾಗೂ ಸಾಕಷ್ಟು ಬೆಂಬಲವನ್ನು ನೀಡಿದರೆ 
ಪ್ರತಿಯೊಂದು ಮಗುವು ಕೂಡ ಕಲಯುವ ಸಾಮರ್ಥ್ಯವನ್ನು 
ಹೊಂದಿದೆ ಮತ್ತು ತನ್ನ ಕಲಕೆ ಹಾಗೂ ಬೆಳವಣಿಗೆಯಲ್ಲ 
ಯಶಸ್ಸನ್ನು ಕಾಣಬಲ್ಲದು ಎ೦ಬ ನಂಚಕೆಯೇ ಇಸಿಎ೦ಎಲ್‌ 
ಕೈಗೊಂಡಿರುವ ಈ ಉಪ್ರಕ್ರಮದ ತಾಯಿಬೇರು. ಇಲ್ಲ ಬರುವ 
ಹೆಚ್ಚನ ಮಕ್ಕಳ ಶಾಲಾ ಶಿಕ್ಷಣ ಕ್ರಮರಹಿತವಾಗಿ ಆಗಿರುತ್ತದೆ. 
ಹಾಗಾಗಿಯೇ ಅವರ ಅನುಭವವೂ ಕಳಪೆಯಾಗಿರುತ್ತದೆ. 
ಆದ್ದರಿಂದ ಮಕ್ಕಳಗೆ ಎಲ್ಲಿ ಸುರಕ್ಷಿತ ಹಾಗೂ ಕಾಳಜ ಇರುವ 
ವಾತಾವರಣ ಸಿಗುವುಯಬೋ ಅಲ್ಲಯೇ ಅವರು ಕಲಕೆಯ 
ಕಾರ್ಯವನ್ನು ನಡೆಸುವ ಅವಕಾಶಗಳನ್ನು ನೀಡುವುದು ಈ 
ಕಾರ್ಯಕ್ರಮದ ಅತ್ಯ೦ತ ಮುಖ್ಯವಾದ ಅಂಶವಾಗಿದೆ. 


ಅತ್ಯಂತ ಪ್ರಜ್ಞಾಪೂರ್ವಕ ಪ್ರಯತ್ನಗಳ ಫಲವಾಗಿ ಕಾಲಾನು- 


ಕ್ರಮದಲ್ಲ ಈ ಸಂಸ್ಕೃತಿ ಹೇಗೆ ಬೆಳೆಯಿತು ಎಂಬುದನ್ನು ಈ 


ಮುಂದಿನ ಪ್ಯಾರಾಗಳು ಚಿತ್ರಿಸುತ್ತವೆ. 


* ಶಿಕ್ಷಕರಿಗೆ ವಿಶ್ವಾಸ ಗಳಸುವುದರ ಮೇಲೆ ಹೆಚ್ಚನ ಗಮನ 
ನೀಡಲಾಗುತ್ತದೆ. ಆದ್ದರಿಂದ ಶಿಸ್ತು ಕಅಸುವುದಕ್ಲಾಗಅೀ ಅಥವಾ 
ಪ್ರೇರಣೆ ನೀಡುವುದಕ್ಲಾಗಅೀ ಭಯ ಪ್ರಯೋಗ ಅಥವಾ 
ಬೆದರಿಕೆಯನ್ನು (ಪೂಚ್ಯವಾಗಿಯಾದರೂ) ಮಕ್ಷಳಗೆ 
ಯಾವತ್ತೂ ಮಾಡುವುದಿಲ್ಲ. ಹೊಸದಾಗಿ ನೇಮಕಗೊಂಡ 
ಶಿಕ್ಷಕರು ಇತರರು ಹೇಗೆ ಪರಿಸ್ಥಿತಿಗಳನ್ನು ನಿಭಾಯುಸುತ್ತಾರೆ 
ಎಂಬುದನ್ನು ನೋಡಿ ಕಅತುಕೊಳ್ಳುತ್ತಾರೆ. ಮಕ್ಕಳು ಶಿಕ್ಷಕರ 
ಮೇಲೆ ನಂಬಕೆಯನ್ನು ಇಡುತ್ತಾರೆ ಮತ್ತು ಅವರೊಂದಿಗೆ ತಮ್ಮ 
ಯೋಚನೆಗಳು ಮತ್ತು ಸಮಸ್ಯೆಗಳನ್ನು ಹಂಚಿಕೊಳ್ಳುತ್ತಾರೆ. 


* ಪರಿಣಾಮವಾಗಿ ತರಗತಿಯಲ್ಲ ಅಳವಡಿಸಿಕೊಳ್ಳಲಾದ 
ಬೋಧನಾ ವಿಧಾನವು ನಿರಂತರ ಜೊತೆಜೊತೆಯಾಗಿ 
ಕಲಅಯುವುದು. ಮಕ್ಷಳಗೆ ಹೊಸದರ ಶೋಧನೆಗೆ ಅವಕಾಶ 
ನೀಡುವುದು, ಮುಕ್ತವಾಗಿ ಚರ್ಚೆ ಮಾಡುವುದು ಮತ್ತು 
ಮಾತನಾಡುವುದಕ್ಕೆ ಹೆಚ್ಚನ ಒತ್ತು ನೀಡುತ್ತದೆ. ಉದಾಹರಣೆಗೆ 
ಅಸೆಂಜ್ಞಯಲ್ಲ ವಾರಕ್ಕೆ ಎರಡು ಬಾರಿ ನಡೆಯುವ ಅನುಭವ 
ಹಂಚಿಕೆ ಸಭೆಗಕಲ್ಪ ಮಕ್ಷಳು ಅನೇಕ ಬಾರಿ ಮನೆಯಲ್ಪ್ಲನ 
ಸಮಸ್ಯೆಗಳ ಬಗ್ದೆ ಬೇಸರಗೊಂಡ ತಮ್ಮ ಅನುಭವಗಳನ್ನು 
ಹಂಚಿಕೊಳ್ಳುತ್ತಾರೆ. ತಂದೆತಾಯುಗಳ ನಡುವಿನ ಜಗಳಗಳು, 
ಅಪ್ಪನ ಕುಡಿಯುವ ಚಟ, ಅಮ್ಮನಿಗೆ ಹೊಡೆಯುವುದು ಅಥವಾ 
ನೆರೆಹೊರೆಯವರೊಂದಿಗೆ ನಡೆಯುವ ಜಗಳಗಳ ಬದ್ಗೆ ಅವರು 
ಪ್ರಸ್ತಾಪ ಮಾಡುತ್ತಾರೆ. ಇಂತಹ ಸಭೆಗಳಲ್ಪ ಸಾಮಾನ್ಯವಾಗಿ 
ವಾತಾವರಣ ಶಾಂತ, ಕಳಕಳ ಹಾಗೂ ಅಕ್ಕರೆಯದಾಗಿರುತ್ತದೆ. 
ಶಿಕ್ಷಕರು ಈ ಸಂದರ್ಭದಲ್ಲ ಯಾವುದೇ ತೀರ್ಪು ನೀಡದೇ 
ಮಕ್ಕಳು ಹೇಳುವುದನ್ನು ಕೇಳಸಿಕೊಳ್ಳುತ್ತಾರೆ. ಕೆಲ ಸಮಯದ 
ಬಳಕ ಶಿಕ್ಷಕರು ಮಕ್ಷಳ ಮನೆಗೆ ಭೇಟ ನೀಡಿ ಪಾಲಕರ 


ನಡವಳಕೆಯು ಮಕ್ಕಳ ಮೇಲೆ ಹೇಗೆ ಪರಿಣಾಮ ಜೀರುತ್ತದೆ 
ಎಂಬುದನ್ನು ಮನವರಿಕೆ ಮಾಡಬಹುದು. 


ಮಕ್ಕಳು ಈ ಕೇಂದ್ರಕ್ಕೆ ಸೇರ್ಪಡೆಗೊಂಡಾಗ ಅವರಲ್ಲ ಎಲ್ಲ 
ವಯೋಮಾನದ ಮತ್ತು ಕಲಕೆಯ ನಾನಾ 
ಹಂತಗಳಲ್ಲರುವವರು ಇರುತ್ತಾರೆ. ಇಲ್ಲ ಅವರು ತಮ್ಮ 
ವಯಸ್ಸಿನ ಹೊರತಾಗಿಂ೫ಖೂ ಕಲಕೆಮಟ್ಟ ಆಧಾರಿತ 
ಗುಂಪುಗಕೊೂ ಜೊತೆಯಾಗಿ ಕೆಲಸ ಮಾಡುತ್ತಾರೆ. ಹೀಗೆ 
ಎಲ್ಲರೂ ಒಟ್ಪಗೆ ಸೇರಿ ಕೆಲಸ ಮಾಡುವ ವ್ಯವಸ್ಥೆಗೆ 
ಸಂಬಂಧಿಸಿದಂತೆ ಚಿಕ್ಕವರು ಮತ್ತು ದೊಡ್ಡ ಮಕ್ಕಳ ನಡುವೆ 
ನಡೆಯುವ ಮಿಶ್ರ ಭಾವನೆಗಳನ್ನು ನಿಭಾಲಯುಸುವ ದೃಷ್ಟಿಯಿಂದ 
ಶಿಕ್ಷಕರು ನಾನಾ ಕಾರ್ಯತಂತ್ರಗಳನ್ನು ಬಳಸುತ್ತಾರೆ. ಆ 
ಗುಂಪಿನ ಒಳಗೇ ಕೆಲವು ನಿರ್ದಿಷ್ಟ ಜವಾಬ್ದಾರಿಗಳನ್ನು ಮಕ್ಷಳಗೆ 
ವಹಿಸಲಾಗುತ್ತದೆ. ಪ್ರತಿಯೊಂದು ಹಂತದಲ್ಲಯೂ ಪ್ರತಿ 
ಮಗುವಿಗೂ ಗುಣಾತ್ಮಕ ಬಲವರ್ಧನೆ ನೀಡುವ ಕಡೆಗೆ 
ಮುತುವರ್ಜ ವಹಿಸಲಾಗುತ್ತದೆ. ಮಕ್ಕಳು ತಮ್ಮ ಕಲಕೆಯಲ್ಲ 
ಮುಂದಕ್ಕೆ ಕ್ರಮಿಸುತ್ತಲೇ ಅವರ ಗುಂಪುಗಳಲ್ಲಂಯೂ 
ಬದಲಾವಣಿಗಳಾಗುತ್ತವೆ. ಅಂತಿಮವಾಗಿ ಮಕ್ನಳಗೆ ಮಿಶ್ರ 
ವಯೋಮಿತಿಯ ಗುಂಪುಗಳಲ್ಲ ಇರುವುದು ಏನೂ 
ಅನ್ನಿಸುವುದಿಲ್ಲ. 


ಕೇಂದ್ರದಲ್ಲಿ ಮೂರು ವಯೋಮಿತಿಯ ಗುಂಪುಗಳದ್ದು. 
ಪ್ರತಿಯೊಂದು ಗುಂಪಿಗೂ ನಿರ್ದಿಷ್ಟ ಪಠ್ಯಕ್ರಮವಿರುತ್ತದೆ. 
ಆದರೂ ಎಳೆಯ ವಯಸ್ಸಿನ ಮಕ್ಕಳು ತಮ್ಮ ಅಕ್ಕಅಣ್ಣಂದಿರ 
ಜೊತೆಗೆ ಕುಆತುಕೊಳ್ಳುವುದಕ್ಕೆ ಯಾವುದೇ ಅಭ್ಯಂತರ 
ಇರುವುದಿಲ್ಲ. ಆ ಕಿರಿಯ ಮಕ್ಷಳು ಕೇಂದ್ರಕ್ಕೆ ಹೊಂದಿಕೊಳ್ಳುವ 
ತನಕ ಇದನ್ನು ಮುಂದುವರಿಸಬಹುದು. ಇಂತಹ ಒಂದು 
ಕಾರ್ಯತಂತ್ರ ಮಕ್ಕಳ ನಡುವೆ ಅಕ್ಷರೆ ಹಾಗೂ ಕಾಕಜಯ 
ಸಂಸ್ಕೃತಿಯನ್ನು ಖೆಳೆಸುವಲ್ಲ ಸಹಾಯ ಮಾಡಿದೆ. 


ಮಕ್ಷಳಗೆ ಬೆಳಗ್ಗೆ ಹಾಲು ನೀಡಲಾಗುತ್ತದೆ. ಮಧ್ಯಾಹ್ನದ ಊಟ 
ಹಾಗೂ ಸಂಜೆ ಅವರು ಮನೆಗೆ ಮರಳುವುದಕ್ಕೆ ಮುನ್ನು ತಿಂಡಿ 
ನೀಡಲಾಗುತ್ತದೆ. ಶಿಕ್ಷಕರು ಮಕ್ಕಳ ಜೊತೆಗೇ ತಿಂಡಿ ಸೇವನೆ 
ಮಾಡುತ್ತಾರೆ. ಇದು ಅವರ ನಡುವೆ ಗಟ್ಟಿ ಬಾಂಧವ್ಯವನ್ನು 
ಬೆಸೆಯಲು ನಾಂದಿಯಾಗುತ್ತದೆ. 


ಕೆಲವು ಮಕ್ಕಳು ಆರಂಭದಲ್ಲ ಮಕ್ಕಳಗೆ ಹೊಡೆಯುವುದು. 
ಎಲ್ಲೆಂದರಲ್ಲ ಹಿಡಾಡುವುದು., ವಸ್ತುಗಳನ್ನು ಎಸೆಯುವುದು 
ಹಾಗೂ ಆಟಕೆಗಳು ಮತ್ತಿತರ ವಸ್ತುಗಳನ್ನು ಮರಳ ಅದೇ 
ಜಾಗದಲ್ಲ ಇಡದೇ ಇರುವುದು ಮುಂತಾದ ನಡವಳಕೆ 
ಸಮಸ್ಯೆಗಳನ್ನು ತೋರಿಸುತ್ತಾರೆ. ಇಂತಹ ನಡವಳಕೆಗಳನ್ನು 
ತಿದ್ದಲು ಶಿಕ್ಷಕರು ಮಕ್ಕಳಗೆ ಸಕಾರಣ ತಿಅವಳಕೆಗಳನ್ನು ನೀಡಿ, 
ಅವರು ಹೇಗೆ ನಡೆದುಕೊಳ್ಳಬೇಕು, ೦೮ರಾಕೆ ಹಾಗೆ 
ನಡೆದುಕೊಳ್ಳಬೇಕು ಎಂಬುದನ್ನು ಮೃದುವಾಗಿ ಮನವರಿಕೆ 
ಮಾಡಿಸುತ್ತಾರೆ. ಕೆಲವು ವೇಳೆ ಹಿರಿಯ ಮಕ್ಕಳು ಕೂಡ 
ಅವರೊಡನೆ ಮಾತನಾಡಿ ತಿಆಹೇಳುವುದರ್ಲ ಸಹಾಯ 
ನೀಡುತ್ತಾರೆ. 


ಅಲ್ಪ್ಲಂದ ಮುಂದೆ ಮುಖ್ಯವಾಹಿನಿ ಶಿಕ್ಷಣಕ್ಕೆ ಸೇರಿಕೊಂಡ 
ಮಕ್ಕಳಗೆ ಈ ಕೇಂದ್ರದ ಬಗ್ಗೆ ಇದು ನಮ್ಮದು ತಮ್ಮದೇ 
ಇನ್ನೊಂದು ಮನೆ ಎಂಬ ಅಕ್ಕರೆಯ ಭಾವನೆ ಇರುತ್ತದೆ. ಹೆಚ್ಚನ 
ಮಕ್ಕಳು ತಮ್ಮ ಶಾಲೆಗೆ ಹೋಗುವ ಮುನ್ನ ಮತ್ತು ಶಾಲೆಯಿಂದ 


ಮನೆಗೆ ತೆರಠಶುವ ಮೊದಲು ಈ ಕೇಂದ್ರಕ್ಕೆ ಭೇಟ ನೀಡುತ್ತಾರೆ. 
ಇತರರ ಜೊತೆ ಸಂಜೆಯ ತಿಂಡಿ ತಿನ್ನುತ್ತಾರೆ ಮತ್ತು ತಮ್ಮ 
ಹೋಮ್‌ವರ್ಕ್‌ ಅನ್ನು ಇಲ್ಲಯೇ ಮುಗಿಸುತ್ತಾರೆ. ಊಟ 
ಬಡಿಸುವುದು, ಸ್ವಚ್ಛದೊಳಆಸುವುದು ಮುಂತಾದ ಕೆಲಸಗಳ 
ಮೂಲಕ ಅವರು ತಮಗಿಂತ ಚಿಕ್ಕವರ ಬಣ್ಣೆ ಕಾಳಜಿ 
ವಹಿಸುತ್ತಾರೆ. ಶಾಲೆಗೆ ರಜೆ ಇದ್ದಾಗ ಈ ಕೇಂದ್ರದ 
ಕ್ಲಾಸ್‌ರೂಮ್‌ನಲ್ಲ ಶಿಕ್ಷಕರಿಗೂ ನೆರವಾಗುತ್ತಾರೆ. 


ಪಠ್ಯಕ್ರಮ: ಮಾಡ್ಯ್ಯೂಲರ್‌ ವಿಧಾನ 

ಈ ಕಾರ್ಯಕ್ರಮದಲ್ಲಿ ಬೆಳವಣಿಗೆ ಆಧಾರಿತ ಪಠ್ಯಕ್ರಮ 
ವಿಧಾನವನ್ನು ಅನುಸರಿಸಲಾಗಿದೆ. ಮಕ್ಷಳ ಸಾಮರ್ಥ್ಯ ಏನೇ ಇರಲ, 
ಎಲ್ಲರನ್ನೂ ಇದರಲ ಒಳಗೊಳ್ಳುವಂತೆ ಮಾಡಲಾಗುತ್ತದೆ. 
ಮಕ್ಕಳನ್ನು ಅವರ ವಯಸ್ಸಿಗೆ ತಕ್ಷುದಾದ ಗುಂಪಿನಲ್ಲ 
ಸೇರಿಸಲಾಗುತ್ತದೆ- ಹಸುಗೂಸುಗಳು ಮತ್ತು ಅಂಬೆಗಾಲಅಡುವ 
ಮಗು (ಆರು ತಿಂಗಳಂದ 3 ವರ್ಷಗಳು), ಪ್ರೀ-ಸ್ಥೂಲ್‌ ಅಥವಾ 
ಶಾಲಾ ಪೂರ್ವದ ಮಕ್ಕಳು (3ರಿಂದ 6 ವರ್ಷ). ಪ್ರಾಥಮಿಕ ಶಾಲಾ 
ಗುಂಪು (6 ಮತ್ತು ಅದಕ್ಕಿಂತ ಹೆಚ್ಚನ ವರ್ಷಗಳ ಮಕ್ಷಳು). ಚಿಕ್ಷ 
ವಯಸ್ಸಿನ ಗುಂಪುಗಳ ಪ್ರಾಥಮಿಕವಾಗಿ ಆರೋಗ್ಯ ಮತ್ತು 
ಪೌಷ್ಟಿಕಾಂಶದ ಬಧ್ಣೆ ಹೆಚ್ಚನ ಗಮನಹರಿಸಲಾಗುತ್ತದೆ. ಕೆಲವೊಂದು 
ಉತ್ತೇಜಕ ಅನುಭವ ನೀಡುವುದು ಮತ್ತು ಮಾತನಾಡುವುದನ್ನು 
ಕಲಅಸುವುದು ಮುಂತಾದ ಪ್ರಕ್ರಿಯೆಗಳು ಇಲ್ಲ ನಡೆಯುತ್ತವೆ. 


ಕಲಕೆಯ ನಾನಾ ಕ್ಷೇತ್ರಗಳನ್ನು ಒಳಗೊಂಡ ಮತ್ತು ಮಕ್ಕಳಗೆ 
ಹೊಂದಿಕೆಂಖಾಗುವಂತಹ ಪಠ್ಯಕ್ರಮವನ್ನು ರೂಪಿಸುವ 
ಪ್ರಯತ್ನವನ್ನು ಮಾಡಲಾಗುತ್ತದೆ. ಹೊಸದಾಗಿ ಸೇರ್ಪಡೆ- 
ಗೊಂಡಿರುವ ಮಕ್ಕಳಗೆ ಸುತ್ತಅನ ಚಟುವಟಕೆಗಳು ಮತ್ತು ಪರಿಸರದ 
ಪರಿಚಯ ಮಾಡಿಸುವ ದೃಷ್ಟಿಬುಂದ ಕೇಂದ್ರದ ಸುತ್ತಮುತ್ತ 
ಅಡ್ಡಾಡಿಕೊಂಡಿರಲು ಉತ್ತೇಜನ ನೀಡಲಾಗುತ್ತದೆ. ನಿರ್ಮಾಣ 
ಕಾಮಗಾರಿ ನಡೆಯುವ ನಿವೇಶನದಲ್ಲ ಅವರು ಕೆಲಕಾಲ ಇರುವುದು 
ಖಾತರಿಯಾದರೆ ಅವರನ್ನು ಹತ್ತಿರದ ಸರ್ಕಾರಿ ಶಾಲೆಯಲ್ಲ 
ನೋಂದಣಿ ಮಾಡಲಾಗುತ್ತದೆ. ಇದಾದ ಬಳಕ. ಆ ಮಕ್ಷಳೊಂದಿಗೆ 
ಸಂಪರ್ಕದಲ್ಲರುವ ಕೇಂದ್ರದ ಶಿಕ್ಷಕರು ಅವರ ಕಅಕಾ ಮಟ್ಟಗಳನ್ನು 
ಅಳೆಯುವ ಕಾಂರ್ಯವನ್ನು ಮುಗಿಸಿದ ನಂತರ ಅವರನ್ನು 
ಸೂಕ್ತವಾದ ಕಲಕಾ ಉಪ-ಗುಂಪುಗಕಲ್ಲ ಸೇರ್ಪಡೆ ಮಾಡುತ್ತಾರೆ. 


ಈ ಗುಂಪಿನಲ್ಲರುವ ಮಕ್ಷಳನ್ನು ಮುಂದಿನ ಒಂದು ವರ್ಷದ 
ಅವದಿ ಲ್ಲ ಶಿಕ್ಷಣದ ಮುಖ್ಯವಾಹಿನಿಗೆ 
ಸೇರಿಸಬೇಕಾಗಿರುವುದರಿಂದ ಮಾಡ್ಯ್ಯೂಲರ್‌ ವಿಧಾನವನ್ನು 
ಅಳವಡಿಸಿಕೊಳ್ಳಲಾಗುತ್ತದೆ. ಪಾಲಕರು ಕೆಲಸ ಮಾಡುವ 
ನಿವೇಶನದಲ್ತ ಮಕ್ಷಳು ಬಹಕ ಕಾಲ ಇರುವುದು ಅನಿಶ್ಲಿತವಾದ 
ಕಾರಣ ಪ್ರತಿಯೊಂದು ಮಾಡ್ಯೂಲ್‌ ಕೂಡ ಒಂದು ಪರಿಪೂರ್ಣ 
ಘಟಕವಾಗಿರುತ್ತದೆ; ಇಲ್ಲ ಕನ್ನಡ ಮತ್ತು ಇಂದ್ಲಿಷ್‌. ಗಣಿತ ಹಾಗೂ 
ಪರಿಸರ ಅಧ್ಯಯನಗಳು ಇರುತ್ತವೆ. ಬೋಧನೆಯು 
ಸಾಗುತ್ತಿರುವಾಗಲೇ ಮೂಲ ಪರಿಕಲ್ಪನೆಗಳನ್ನು ಮತ್ತೆ ಮತ್ತೆ 
ಪರಿಚಯುಸಲಾಗುತ್ತದೆ. ಇಂತಹುದೊಂದು ಪ್ರಕ್ರಿಯೆಯುಂದ ಆಗಷ್ಟೇ 
ಸೇರಿಕೊಂಡ ಮಗುವಿಗೆ ಪರಿಕಲ್ಪನೆಯನ್ನು 
ಪರಿಚಯುಸಿದಂತಾಗುತ್ತದೆ ಮತ್ತು ಇತರರಿಗೆ ಪುನರ್‌ಮನನ 
ಮಾಡಿಸಿದಂತಾಗುತ್ತದೆ. ಬುನಾದಿ ಅಕ್ಷರ ಜ್ಞಾನ ಮತ್ತು ಲೆಕ್ಲಾಚಾರದ 
ಕೌಶಲ್ಯ ಒದಗಿಸುವ ಕಡೆಗೆ ಹೆಚ್ಚಿನ ಗಮನಹರಿಸಲಾಗುತ್ತದೆ. 


ಮಕ್ಕಳನ್ನು ಆಅಸುವುದು. ಚರ್ಚೆ. ಆಟ. ರಚನೆ, ನಾಟಕ. ಕಲೆ 
ಮತ್ತಿತರ ಚಟುವಟಕೆಗಕ್ಲ ತೊಡಗಲು ಅವಕಾಶ ಕಲ್ತಸಿ ಅವರು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


79 


80 


ಕುತೂಹಅಗಳು. ಚುರುಕಾದ ಮತ್ತು ಲವಲವಿಕೆಯುಳ್ಳ 
ವಿದ್ಯಾರ್ಥಿಗಳಾಗಲು ಉತ್ತೇಜನ ನೀಡಲಾಗುತ್ತದೆ. ವಿವಿಧ 
ವಿಷಯಗಳನ್ನು ಕಅಸಲು ನಮ್ಮ ನಡುವೆ ದಿನನಿತ್ಯ ಸಿಗುವ 
ವಸ್ತುಗಳು ಮತ್ತು ಸಂಪನ್ಕೂಲಗಳನ್ನೇ ಬಳಸಿಕೊಳ್ಳಲಾಗುತ್ತದೆ. 
ಇಂತಹ ವಸ್ತುಗಳನ್ನು ರಚಿಸುವ ಪ್ರಕ್ರಿಯೆಯಲ್ಲ ಶಿಕ್ಷಕರೂ 
ಭಾಗಿಯಾಗಿರುತ್ತಾರೆ. ಪರಿಣಾಮವಾಗಿ ಇವುಗಳನ್ನು ವಿಷಯ 
ಅರಿತು ಬಳಸುತ್ತಾರೆ. 


ಕೆಲವು ಕೌಶಲಗಳ ನೆರವಿನಿಂದ ಗಣಿತದ ಪರಿಕಲ್ಪನೆಗಳನ್ನು ಅರ್ಥ 
ಮಾಡಿಸಲಾಗುತ್ತದೆ. ಈ ಸಂದರ್ಭದಲ್ಲ ವಿದ್ಯಾರ್ಥಿಗಳು ಅನೇಕ 
ವಸ್ತುಗಳನ್ನು ಬಳಸಿಕೊಳ್ಳುತ್ತಾರೆ: ಕರೆನ್ಸಿ ನೋಟುಗಳ ಬಗೆಗೆ 
ಕಲಅಯುವಾಗ "ಕಾಗದದ ನಕಲಅ ನೋಟು'ಗಳನ್ನು ಬಳಸುವುದು. 
ಸ್ಥಾನ ಮೌಲ್ಯವನ್ನು ಅರಿತುಕೊಳ್ಳುವ ಸಲುವಾಗಿ ಕಡ್ಡಿಗಳ 
ಕಟ್ಟುಗಳನ್ನು ಬಕಸುವುದು. ಸಮಯದ ವಿವರವನ್ನು ತಿಆಯಲು 
ನಿಜವಾದ ಗಡಿಯಾರವನ್ನು ಬಳಕೆ ಮಾಡುವುದು. ಕಲ್ಲನ 
ಹರಳುಗಳು, ಮಣಿಗಳು ಮತ್ತು ಬಳೆಗಳಕಂತಹ ವಸ್ತುಗಳನ್ನು 
ಬಳಸಿಕೊಂಡು ವಿವಿಧ ಪರಿಕಲ್ಪನೆಗಳನ್ನು ಮಕ್ಷಳಗೆ ತಿಆಪಿ- 
ಕೊಡಲಾಗುತ್ತದೆ. 


ಇವಿಎಸ್‌ ತರಗತಿಗಳಲ್ಲ ಮಕ್ಷಳಗೆ ಅವರ ಸುತ್ತಅನ ಪರಿಸರದ ಬಗ್ಗೆ 
ಅರಿವು ಮೂಡಿಸಲು, ಬುದ್ದಿಗೆ ಕಸರತ್ತು ಮತ್ತು ಗುಂಪು ಚರ್ಚೆ, 
ಪಾತ್ರಾಭಿನಯ, ಬ್ಯಾಂಕುಗಳಿಗೆ, ಅಂಚೆ ಕಚೇರಿ, ರೈಲು ನಿಲ್ದಾಣ. 
ಬಸ್‌ ನಿಲ್ದಾಣ ಮತ್ತು ಪೆಟ್ರೋಲ್‌ ಬಂಕ್‌ಗಳಗೆ ಭೇಟ ಮುಂತಾದವು 
ಸೇರಿರುತ್ತವೆ. ಈ ಹಂತದಲ್ಲ ಮಕ್ಕಳಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಲು 
ಮತ್ತು ತಮ್ಮ ಅರಿವು ಹಾಗೂ ಅನುಭವವನ್ನು ಹಂಚಿಕೊಳ್ಳಲು 
ಪ್ರೋತ್ಸಾಹ ನೀಡುವುದಕ್ಕೆ ಒತ್ತು ನೀಡಲಾಗುತ್ತದೆ. 


ಕನ್ನಡವು ಮುಖ್ಯ ಭಾಷಾ ಮಾಧ್ಯಮವಾಗಿರುತ್ತದೆ. ಜೊತೆಗೆ 
ಒಂದಿಷ್ಟು ಪ್ರಾಥಮಿಕ ಇಂದ್ಲ್ದಿಷ್‌ ಅನ್ನು ಮಕ್ಷಳಗೆ ಕಲಅಸಲಾಗುತ್ತದೆ. 
ಹಿಂದಿ ಮಾತೃಭಾಷೆಯಾಗಿರುವ ಮಕ್ಷಳಗೆ ಶಿಕ್ಷಕರು ಹಿಂದಿಯಲ್ಲಿ 
ವಿವರಣೆ ನೀಡುತ್ತಾರೆ. ಕಥೆಗಳು. ಕವನಗಳು, ಒಗಟುಗಳನ್ನು 
ಅಭಿನಯದ ಮೂಲಕ ಹೇಳುವುದು ಮತ್ತು ಭಾಷಾ ಕಲಕೆಯಲ್ಲ 
ವೃತ್ತಪತ್ರಿಕೆ. ಕಾಗದದ ಹೊದಿಕೆಗಳು ಇತ್ಯಾದಿ 'ಅಧಿಕೃತ' 
ಸಾಮರ್ರಿಗಳನ್ನು ಬಳಸಿಕೊಳ್ಳುವುದು ಇಲ್ಲನ ಇನ್ನೊಂದು ವಿಶೇಷ. 
ದಿನಕ್ಕೊಂದು ಪದ (Word for the Day)ದಂತಹ ಚಟುವಟಕೆಗಳು 
ಮಕ್ಕಳಗೆ ಪ್ರಯೋಜನಕಾರಿ ಮತ್ತು ಮಕ್ಕಳು ಅದನ್ನು 
ಆನಂದಿಸುತ್ತಾರೆ. 


ತಾವು ಕೇಳದ ಅಥವಾ &ಿದಿದ ಹೊಸ ಪದಗಳನ್ನು ತರಲು 
ಮಕ್ಷಳನ್ನು ಪ್ರೋತ್ಸಾಹಿಸಲಾಗುತ್ತದೆ. ಇದು ಚರ್ಚೆಯನ್ನು 
ಉತ್ತೇಜಸುತ್ತದೆ ಮತ್ತು ಮಕ್ಕಳು ತಮ್ಮ ಅನುಭವದ ಬಗ್ಗೆ 
ಮಾತನಾಡಲು ಅವಕಾಶವನ್ನು ಪಡೆಯುತ್ತಾರೆ. ಆಯಾ ದಿನದ 
ಪದವನ್ನು ಕನ್ನಡ, ಇಂದ್ಲಿಷ್‌ ಮತ್ತು ಅಗತ್ಯವಿದ್ದರೆ ಹಿಂದಿಯಲ್ಲೂ 
ಪ್ರದರ್ಶಿಸಲಾಗುವುದು. ಮಕ್ಷಳು ವಸ್ಸುಗಕ. ಭಾವನೆಗಳ ಅಥವಾ 
ಘಟನೆಯನ್ನು ಕುರಿತ ಪದಗಳನ್ನು ಹಂಚಿಕೊಳ್ಳಬಹುದು. 
ಉದಾಹರಣೆಗೆ, ಆರಂಭಕ ಹಂತದಲ್ಲ, ಮಕ್ಕಳು ಸಂತೋಷ, 
ಕಾಲುಗೆಜ್ಜೆ ಅಥವಾ ಮೇಳಕ್ಕೆ ಹೋಗುವಂತಹ ಅನುಭವದ 
ಪದವನ್ನು ಎಲ್ಲಾ ಮೂರು ಭಾಷೆಗಳಲ್ಲ ಕೇಳುತ್ತಾರೆ. ನಂತರ ಅವರು 
ದಿನದ ಪದವನ್ನು ಬಳಸಿ ಕನ್ನಡದಲ್ಲ ಮತ್ತು ಪ್ವಲ್ಪ ಇಂದ್ಲಿಷ್‌ನಲ್ಲ 
ಸರಳವಾದ ವಾಕ್ಯಗಳನ್ನು ಮಾಡುವ ಮೂಲಕ ಎರಡನೇ ಹಂತಕ್ಕೆ 
ಹೋಗುತ್ತಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಪಠ್ಯಕ್ರಮದಲ್ಲಿ ಅಳವಡಿಸಲಾಗಿರುವ ಆರೋಗ್ಯದ ಘಟಕವು 
ಪೌಷ್ಟಿಕಾಂಶ ಮತ್ತು ಪ್ವಚ್ಛತೆ ಬಗೆಗಿನ ಚರ್ಚೆಗಳಗೆ ಪ್ರೋತ್ಸಾಹ 
ನೀಡುತ್ತದೆ. ಇದರ ಜೊತೆಗೆ ಕೈತೋಟ ಮತ್ತು ಅಡುಗೆ ಮಾಡುವುದು 
ಮಕ್ಷಳಗೆ ಯಾವತ್ತೂ ಖುಷಿ ಹಾಗೂ ಮೋಜನ ಸಂಗತಿ. ಇಂತಹ 
ಚಟುವಟಕೆಗಕ ಮೂಲಕ ಮಕ್ಷಳು ಸಮತೋಲತ ಆಹಾರ ಹಾಗೂ 
ಕಾಳುಗಳ ಮೊಳಕೆ ಬರಿಸುವುದು, ತರಕಾರಿ ಬೇಯುಸುವುದು 
ಅಥವಾ ಚಪಾತಿ ಮಾಡುವುದು ಮುಂತಾದ ಅಡುಗೆಯ 
ಮೂಲಭೂತ ಕೆಲಸಗಳನ್ನು ಕಲಅಯುತ್ತಾರೆ. ಅಡುಗೆ ಕಾರ್ಯದಲ್ಲ 
ಭಾಷಾ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದರ ಜೊತೆಗೇ, ಅಂದಾಜು 
ಮಾಡುವ ಮತ್ತು ಅಳತೆ ಮಾಡುವ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು 
ಸಾಧ್ಯವಾಗುತ್ತದೆ. 


ಕೈತೋಟ ನಿರ್ವಹಣಿಯ ಸಂದರ್ಭದಲ್ಲ ಮಕ್ಕಳು ತರಕಾರಿ 
ಪಾತಿಗಳನ್ನು ಬೆಳೆಯುವುದನ್ನು ಮತ್ತು ಆರೈಕೆ ಮಾಡುವುದನ್ನು 
ಕಆಅಯುತ್ತಾರೆ. ಬೆಳೆದ ತರಕಾರಿಯನ್ನು ಹಂಚಿಕೊಳ್ಳುವುದನ್ನು 
ಕಅಯುತ್ತಾರೆ. ಕೆಲ ವರ್ಷಗಳ ಹಿಂದೆ ಮಕ್ಕಳು ನೆಟ್ಟ ಮಾವಿನ ಗಿಡ 
ಶೇ ವರ್ಷ ಫಲ ಕೊಟ್ಟಿದೆ. ಮಕ್ಷಳು ದೊಡ್ಡವರೊಂದಿಗೆ ಸೇರಿಕೊಂಡು 
ಮಾವಿನಕಾಯಿ ಉಪ್ಪಿನಕಾಯಿ ತಯಾರು ಮಾಡಿ ತಮ್ಮೊಳಗೆ 
ಹಂಚಿಕೊಂಡರು. ಇವೆಲ್ಲವನ್ನೂ ಪ್ರತಿಯೊಂದು ಮಾಡ್ಯೂಲ್‌- 
ನಲ್ಪ್ಲಯೂ ಸೇರ್ಪಡೆ ಮಾಡಲಾಗಿದೆ ಮತ್ತು ಬಹುತೇಕ 
ರೂಪಾತ್ಕಕವಾಗಿವೆ. 


ಪ್ರತಿಯೊಂದು ಮಗುವೂ ತನ್ನದೇ ಆದ ವೇಗದಲ್ಲ 
ಕಆಯುವುದರಿಂದ ಪ್ರತಿಯೊಂದು ಮಗುವಿನ ಪ್ರಗತಿಯನ್ನು 
ದಾಖಲು ಮಾಡಲು ಮೌಲ್ಯಮಾಪನವನ್ನು ಬಳಸಲಾಗುತ್ತದೆ. ನಾನಾ 
ವಿಧಗಳಕಲ್ಲ ತಮ್ಮ ಕಅಕೆಯನ್ನು ಪ್ರದರ್ಶಿಸಲು ಮಕ್ಷಳಗೆ 
ಅವಕಾಶಗಳು ಸಿಗುತ್ತವೆ. ಶಿಕ್ಷಕರ ನಿರಂತರ ಅವಲೋಕನ ಮತ್ತು 
ವಿಸ್ತೃತ ಅಪ್ಪಣಿಗಳು ಯೋಜನೆ ಮತ್ತು ಸಿಧ್ಧತೆ ಮಾಡಿಕೊಳ್ಳಲು 
ಅನುಕೂಲ ಮಾಡಿಕೊಡುತ್ತವೆ. ಪ್ರತಿಯೊಂದು ಮಗುವಿಗೂ ಆತನ 
ಕೆಲಸ ಮತ್ತು ಪ್ರತ್ಯೇಕ ಖಾತೆಗಳ ಜೊತೆಗೆ ದಾಖಲೆಗಳನ್ನು 
ನಿರ್ವಹಿಸಿಕೊಂಡು ಬರಲಾಗುತ್ತದೆ. ಮಕ್ಕಳು ಒಮ್ಮೆ ಶಾಲೆಗೆ ಸೇರಿದ 
ಬಳಕ ಪೆನ್ನು ಮತ್ತು ಕಾಗದದ ಪರೀಕ್ಷೆಗಳಗೆ ಸಿದ್ದಗೊಳ್ಳಬೇಕು ಎ೦ಬ 
ಒಂದೇ ಕಾರಣಕ್ಕೆ ಪ್ರತಿ ಮಾಡ್ಕುಲ್‌ನ ಕೊನೆಯಲ್ಲ ಒಬ್ಬಾರೆ 
ಮೌಲ್ಯಮಾಪನವನ್ನು ಮಾಡಲಾಗುತ್ತದೆ. 


ಪಾಲುದಾರರ ಸಹಭಾಗಿತ್ವ 
ಪಿಕಕರು 
NT 


ಶಿಕ್ಷಕರು ನಿಯತವಾಗಿ ಮತ್ತು ಬದ್ಧತೆಯಿಂದ ಮಕ್ಕಳ ಕಲಕೆಯಲ್ಲ 
ತೊಡಗಿ ಭಾವನಾತ್ಕಕವಾಗಿ ಮಕ್ಷಳಗೆ ಬೆಂಬಲ ನೀಡುತ್ತಾರೆ. 
ನಿರಂತರ ಮಾತುಕತೆ, ಅನುಭವ ಹಂಚಕೆ ಮತ್ತು ಪಾಲ್ಗೊಳ್ಳುವ 
ಪ್ರಕ್ರಿಯೆಯ ಮೂಲಕ ಅತ್ಮವಿಶ್ವಾಸವೃದ್ಧಿ, ಗುಂಪುಗಳಲ್ಲ ಕೆಲಸ 
ಮಾಡುವುದು, ಹಂಚಿಕೊಳ್ಳುವುದು ಹಾಗೂ ಹೊಸ 
ವಿದ್ಯಾರ್ಥಿಗಳನ್ನು ಸ್ನೇಹದಿಂದ ಸ್ಟೀಕರಿಸುವುದು ಮತ್ತು ಅವರೊಡನೆ 
ಹೊಂದಿಕೊಳ್ಳುವ ಪ್ರಕ್ರಿಯೆಯನ್ನು ನಡೆಸಲಾಗುತ್ತದೆ. ಇಂತಹ ಎಲ್ಲ 
ಪ್ರಕ್ರಿಯೆಯಬುಂದ ಮಕ್ಕಳು ಮುಖ್ಯವಾಹಿನಿಯ ಶಾಲಾ ಶಿಕ್ಷಣಕ್ಕೆ 
ಸುಗಮವಾಗಿ ಹಾಗೂ ಆತ್ಕವಿಶ್ವಾಸದಿಂದ ವರ್ಗಾವಣೆ ಆಗುವುದು 
ಸಾಧ್ಯವಾಗುತ್ತದೆ. 


ಈ ಕೇಂದ್ರಗಳಗೆ ದೇಶದ ನಾನಾ ಭಾಗಗಳಂದ ನಾನಾ 
ಭಾಷೆಗಳನ್ನು ಮಾತನಾಡುವ ಮಕ್ಷಳು ಬರುವುದರಿಂದ ಇಲ್ಲನ 


ಶಿಕ್ಷಕರು ಕನಿಷ್ಠ ಮೂರು ಭಾಷೆಗಳನ್ನು ಮಾತನಾಡುತ್ತಾರೆ ಮತ್ತು 
ಹೊಸದಾಗಿ ಬಂದ ಮಕ್ಷಳಗೆ ಯಾವುದೇ ಸಮಸ್ಯೆಯಾಗದಂತೆ 
ನೋಡಿಕೊಳ್ಳಲಾಗುತ್ತದೆ. ಅವರು ಪ್ರತಿಯೊಂದು ಮಗುವಿನ 
ಪ್ರಗತಿಯ ದಾಜಲೆಗಳನ್ನು ನಿರ್ವಹಿಸಿಕೊಂಡು ಬರುತ್ತಾರೆ. ಮಕ್ಕಳ 
ಪಾಲಕರು ಕೆಲಕಾಲದ ಮಟ್ಟಗೆ ತಮ್ಮ ಗ್ರಾಮಗಳಗೆ 
ಹಿಂದಿರುಗುವುದರಿಂದ ಮಕ್ಕಳು ಮಾಡ್ಕುಲ್‌ನ ಮಧ್ಯದಲ್ಲಯೇ 
ಬಟ್ಟು ತೆರಳುವ ಸಾಧ್ಯತೆಯೂ ಇರುತ್ತದೆ. ಇಂತಹ ಸಂದರ್ಭದಲ್ಲ 
ಮಕ್ಕಳು ಮರಳ ಕೇಂದ್ರಕ್ಕೆ ಬಂದಾಗ ಈ ದಾಖಲೆಗಳು ಅತ್ಯಂತ 
ಮುಖ್ಯವಾಗಿರುತ್ತವೆ. 


ಶಿಕ್ಷಕರು ಯೋಜನೆ ರಚಿಸುವುದು ಮತ್ತು ವಿಚಾರಗಳನ್ನು 
ಹಂಚಿಕೊಳ್ಳುವುದು ಇಸಿಎ೦ಎಲ್‌ ಕಾರ್ಯಕ್ರಮದ ಅನಿವಾರ್ಯ 
ಭಾಗವಾಗಿರುತ್ತದೆ. ಪ್ರತಿ ಹದಿನೈದು ದಿನಗಳಗೊಮ್ಮೆ ಶಿಕ್ಷಕರು ಸಭೆ 
ಸೇರಿ ಹಿ೦ದಿನ ಹದಿನೈದು ದಿನಗಳ ಅನುಭವವನ್ನು 
ಹಂಚಿಕೊಳ್ಳುತ್ತಾರೆ ಮತ್ತು ಮುಂದಿನ ಹದಿನೈದು ದಿನಗಳ 
ಯೋಜನೆಯನ್ನು ರೂಪಿಸುತ್ತಾರೆ. ಅವರು ಸಮುದಾಯ, ಆರೋಗ್ಯ 
ಮತ್ತು ಪೌಷ್ಟಿಕಾಂಶ, ಮಕ್ಷಳ ಪ್ರಗತಿ ನಿರ್ವಹಣೆ, ಆಡಳತ ಇತ್ಯಾದಿ 
ವಿಷಯಗಳ ಬಗೆಗೂ ಚರ್ಚೆ ನಡೆಸುತ್ತಾರೆ. 


ಮಕ್ಕಳ ಪ್ರಗತಿಯನ್ನು ತಿಆದುಕೊಳ್ಳಲು ಮತ್ತು ಅವರ 
ದಾಖಲೆಗಳನ್ನು ನವೀಕರಿಸಲು ಮಕ್ಕಳು ನೋಂದಣಿ ಆಗಿರುವ 
ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರ ಜೊತೆಗೆ ಶಿಕ್ಷಕರು 
ನಿರಂತರ ಸಂಪರ್ಕದಲ್ಲರಲು ಒಟ್ಟುಗೂಡಿ ಪ್ರಯತ್ನ 
ಮಾಡುತ್ತಿರುತ್ತಾರೆ. ಕೇಂದ್ರದಲ್ಲ ಈ ಮಕ್ಕಳಗೆ ನಿರಂತರ ಬೆಂಬಲ 
ದೊರಕುತ್ತಿರುತ್ತದೆ. ಸರ್ಕಾರಿ ಶಾಲೆಯ ಸಿಬ್ಬಂದಿಯೊಂದಿಗೆ 
ಕೇಂದ್ರದಲ್ಲ ಅನುಸರಿಸಲಾಗುತ್ತಿರುವ ಪಠ್ಯಕ್ರಮ ಮತ್ತು ಸಂಸ್ಕೃತಿಯ 
ವಿವರಗಳನ್ನು ಹಂಚಿಕೊಳ್ಳುತ್ತಾರೆ. ಮಕ್ಷಳಗೆ ದೈಹಿಕವಾಗಿ 
ಯಾವುದೇ ಶಿಕ್ಷೆ ನೀಡಬಾರದೆಂಬುದರ ಬಣ್ಣೆ ಒತ್ತು ನೀಡುತ್ತಾರೆ. 


ಸಂಸ್ಥೆಗಳ ನಡುವಿನ ಈ ಅನ್ಯೋನ್ಯ ಸಂಬಂಧ ಮಕ್ಕಳಗೆ ಪ್ರೇರಣಿ 
ನೀಡುವಲ್ಲ ಮತ್ತು ಯಾವುದೇ ಭಯ ಇಲ್ಲದೆ ವಾಡಿಕೆಯ ಶಾಲಾ 
ಶಿಕ್ಷಣ ಮುಂದುವರಿಸುವಂತೆ ಮಾಡುವಲ್ಲ ನಿರ್ಣಾಯಕ ಪಾತ್ರ 
ವಹಿಸುತ್ತದೆ. ಈ ಮಕ್ಕಳು ಹೋಗುವ ಸರ್ಕಾರಿ ಶಾಲೆಯ ಸಿಬ್ಬಂದಿ 
ಗಮನಿಸುವ ಬಹುಮುಖ್ಯ ಅಂಶವೇನೆಂದರೆ, ಕೇಂದ್ರದ 
ಸಂಪರ್ಕವನ್ನು ಹೊಂದಿರುವ ಮಕ್ಷಳು ಶಾಲೆಗೆ ಸೇರ್ಪಡೆಗೊಂಡಾಗ 
ಎಲ್ಲರೂ ತರಗತಿಯಲ್ಲ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲದೇ ಇದ್ದರೂ ಕೂಡ 
ಹೆಚ್ಚು ಆತ್ಕವಿಶ್ಲಾಸದಿಂದ ಇರುತ್ತಾರೆ ಎಂಬುದು. ಇದು ಅವರನ್ನು 
ಪ್ರೇರೇಪಿಸುವ ಮತ್ತು ಕಅಯಲು ಉತ್ಸುಕರಾಗಿರಲು ಸಹಾಯ 
ಮಾಡುತ್ತದೆ. 


ಪಾಲಕರು/ಸಮುದಾಯ 

ಈ ಕೇಂದ್ರವು ದೈನಿಕ ಪರಿಪಾಠದೊಂದಿಗೆ ಮತ್ತು ಒಂದು ತಾತ್ತಿಕ 
ಸಿದ್ದಾಂತದೊಂದಿಗೆ ಔಪಚಾರಿಕ ಕಲಕಾ ಸ್ಥಳವಾಗಿ ಹೇಗೆ ಕೆಲಸ 
ಮಾಡುತ್ತದೆ ಎಂಬುದನ್ನು ಪಾಲಕರ ಸಮುದಾಯದವರು ಬಹಳ 
ಸಮಯದ ನಂತರ ಮತ್ತು ಸತತ ಮಾತುಕತೆಯ ನಂತರ ಅರ್ಥ 
ಮಾಡಿಕೊಂಡಿದ್ದಾರೆ ಹಾಗೂ ಮನಗಂಡಿದ್ದಾರೆ. ಕಟ್ಟಡ ನಿರ್ಮಾಣದ 
ನಿವೇಶನದಲ್ಲ ಪಾಲಕರ ವಾಸ್ತವ್ಯ ಅನಿಶ್ಲಿತವಾಗಿರುವುದರಿಂದ 
ಅವರೊಂದಿಗೆ ಆಗಾಗ ಸಂಪರ್ಕದಲ್ಪರುವುದು ಮಕ್ಷಳು ಶಾಲಾ 
ಶಿಕ್ಷಣವನ್ನು ಅರ್ಥಕ್ಕೆ ನಿಲ್ಲಸದಂತೆ ಮತ್ತು ಮುಖ್ಯವಾಹಿನಿಗೆ 
ಸೇರುವಂತೆ ಮಾಡಲು ನಿರ್ಣಾಯಕವಾಗಿರುತ್ತದೆ. ಶಿಕ್ಷಕರು 
ಪಾಲಕರೊಂದಿಗೆ ನಿರಂತರ ಸಂಪರ್ಕದಲ್ಲ ಇರುತ್ತಾರೆ ಮತ್ತು 
ಕೇಂದ್ರದಲ್ಲ ನಡೆಯುವ ಪ್ರಕ್ರಿಯೆಗಳನ್ನು ಅವರಿಗೆ ಮನವರಿಕೆ 
ಮಾಡಿಸುತ್ತಾರೆ. 


ಸಮುದಾಯದ ಸದಸ್ಯರು ಕೇಂದ್ರದ ದಿನ-ನಿತ್ಯದ 
ಆಗುಹೋಗುಗಳ ಭಾಗಿಯಾಗುತ್ತಾರೆ. ನಿವೇಶನದ ಕೆಲಸ 
ಮಾಡದೇ ಇರುವ, ಮಕ್ನಳನ್ನು ಹೊಂದಿರುವ ತಾಯಂದಿರು 
ಕೇಂದ್ರದಲ್ಲರುವ ಇತರ ಮಕ್ಷಳ ಬಗ್ಗೆ ನಿಗಾ ವಹಿಸಲು ಸಹಾಯ 
ಮಾಡುತ್ತಾರೆ. ಅವರು ಮಕ್ತಳಗೆ ಊಟ-ತಿಂಡಿ ಬಡಿಸುತ್ತಾರೆ, ಕಥೆ 
ಹೇಳುತ್ತಾರೆ, ಹಾಡುಗಳನ್ನು ಹಾಡುತ್ತ ಸಮಯ ಕಳೆಯುತ್ತಾರೆ. 
ಸಮುದಾಯದ ಸದಸ್ಯರು ಇತರ ಕೆಲಸಗಳಲ್ಲಯೂ ಸಹಾಯಕ್ಕೆ 
ಬರುತ್ತಾರೆ; ಹೊಸ ಮಕ್ಕಳನ್ನು ಕೇಂದ್ರಕ್ಕೆ ಕರೆತರುವುದು. 
ಕಾರ್ಯಕ್ರಮಗಳಕಲ್ಲ. ಕೇಂದ್ರದ ನಿರ್ವಹಣಿಯಲ್ಲ. 
ಬಣ್ಣಬಳೆಯುವುದು ಮತ್ತು ಸ್ವಚ್ಛದೊಳಸುವುದೂ ಸೇರಿದಂತೆ 
ಆವರಣವನ್ನು ಸುಸ್ಳಿ ತಿಯಲ್ಲಿ ಇರಿಸಿಕೊಂಡು ಬರುವುದಕ್ಷೆ 
ನೆರವಾಗುತ್ತಾರೆ. ಅವರ ಅನುಭವಗಳನ್ನು ಹಂಚಿಕೊಳ್ಳಲು. ಕೃಷಿಯ 
ಬಗ್ಗೆ ಮಾತನಾಡಲು ಅಥವಾ ನಿವೇಶನದಲ್ಲ ಅವರು ಮಾಡುವ 
ಕೆಲಸ, ನಿರ್ಮಾಣದಲ್ಲ ಬಳಸಲಾಗುವ ಸಾಮರ್ರಿಗಳು, ಸುರಕ್ಷತಾ 
ಮುಂಜಾದ್ರತೆ ಇತ್ಯಾದಿ ಬಣ್ಣೆ ಮಾತನಾಡುವಂತೆ ಅವರನ್ನು 
ಆಹ್ವಾನಿಸಲಾಗುತ್ತದೆ. ಪಾಲಕರು ತರಗತಿಯಲ್ಲೇ ಕುಅತುಕೊಂಡು 
ಮಕ್ತಕಳ ಕಲಕೆಯನ್ನು ವೀಕ್ಷಿಸು ಕೂಡ ಉತ್ತೇಜನ 
ನೀಡಲಾಗುತ್ತದೆ. 


ಪಾಲಕರು, ಹಳೆಯ ವಿದ್ಯಾರ್ಥಿಗಳು ಮತ್ತು ಕಟ್ಟಡ ನಿರ್ಮಾಣಕಾರರ 
ಪ್ರತಿನಿಧಿಗಳನ್ನು ಒಳಗೊಂಡ ಒಂದು ಸಮಿತಿಯನ್ನು 
ರಚಿಸಲಾಗಿದ್ದು. ಮಕಳ ಜಾಡು ಹಿಡಿಯಲು. ಅವರು 
ನಿಯಮಿತವಾಗಿ ಶಾಲೆಗೆ ಹಾಜರಾಗುವಂತೆ ಮಾಡಲು, ಮಕ್ಷಳ 
ಶಿಕ್ಷಣದ ಬಗ್ದೆ ಪಾಲಕರಿಗೆ ಪ್ರೇರಣೆ ನೀಡಲು. ಮಕ್ಷಳ ಸುರಕ್ಷತೆ ಮತ್ತು 
ಭದತೆಯನ್ನು ಕುರಿತು ಸಮುದಾಯಕ್ಷೆ ಅರಿವು ಮೂಡಿಸುವುದು 
ಮತ್ತಿತರ ವಿಚಾರಗಕಳಲ್ಲ ಕೇಂದ್ರದಲ್ಲರುವ ತಂಡಕ್ಕೆ ನೆರವಾಗುವ 
ಜವಾಬ್ದಾರಿ ಈ ಸಮಿತಿಯದ್ದಾಗಿದೆ. ಸಾಧ್ಯವಾದರೆ ತಮ್ಮ ಮಕ್ಷಳ 
ಶಿಕ್ಷಣಕ್ಕೆ ಬೇಕಾದ ಹಣವನ್ನು ಬ್ಯಾಂಕ್‌ನಲ್ಲ ಇಡಲೂ ಪಾಲಕರಿಗೆ 
ಉತ್ತೇಜನ ನೀಡಲಾಗುತ್ತದೆ. 


ಅನುಭವದಿಂದ ಕಲತ ಪಾಠ 

ಈ ಕಾರ್ಯಕ್ರಮದ ಕೆಲವು ಪ್ರಮುಖ ಅಂಶಗಳು ಇದನ್ನು 
ಸಾಧ್ಯವಾಗುವಂತೆ ಮಾಡಿವೆ. ಮೊಟ್ಟಮೊದಲ ಹಾಗೂ 
ಬಹುಮುಖ್ಯ ಎನ್ನಬಹುದಾದ ಪಾಠ ಏನೆಂದರೆ, ನಾವು 
ನೋಡುತ್ತಿರುವ ಈ ಜನಸಮುದಾಯ ತನ್ನು 
ದಮರ್ಬ್ಜಲತೆಗಳಂದ ಸೀಮಿತವಾಗಿದೆ. ಆ ಬಳಕ ನಮಗೆ 
ಅತ್ಯಂತ ನಿರ್ಣಾಯಕವಾಗಿ ಕಂಡುಬಂದ ಅಗತ್ಯತೆ 
ಏನೆಂದರೆ ಅವರಿಗೆ ಸುರಕ್ಷಿತ ಹಾಗೂ ಸಬಲೀಕರಣದ 
ವಾತಾವರಣವನ್ನು ನಿರ್ಮಾಣ ಮಾಡುವುದು. ಎರಡನೇ 
ಅತ್ಯಂತ ಪ್ರಮುಖ ಅಂಶ, ಇಂತಹ ಮಕ್ಷಳ ಜೊತೆ ಬಾಂಧವ್ಯ 
ಬೆಸೆಯುವ ಬಣ್ಣೆ ಮತ್ತು ಅದಕ್ಕಾಗಿ ಸೂಕ್ತವಾದ ಬೋಧನಾ 
ವಿಧಾನವನ್ನು ರೂಪಿಸಿಕೊಳ್ಳುವುದರಲ್ಲ ಶಿಕ್ಷಕರ ಪಾತ್ರ 
ಹೇಗಿರಬೇಕು ಎಂಬುದು ಮತ್ತು ಈ ವಿಷಯಾಭಮುಖವಾಗಿ 
ಅವರನ್ನು ಸಿದ್ಧದೊಳಸುವುದು, ಮಕ್ಕಳನ್ನು ನಿಯತ ಶಾಲಾ 
ಶಿಕ್ಷಣಕ್ಕೆ ಯಶಸ್ವಿಯಾಗಿ ವರ್ಗಾಯುಸುವುದರಲ್ಲ ಶಿಕ್ಷಕರ 
ಪಾತ್ರ ನಿರಾಾಯಕವಾದುದು. ಈ ಅಂಶಕ್ಕೆ ಹೆಚ್ಚು ಒತ್ತು 
ನೀಡಬೇಕು ಹಾಗೂ ಅದನ್ನು ಇನ್ನಷ್ಟು ಬಲ ಪಡಿಸಬೇಕು. 


ಇಂಥ ಸನ್ನಿವೇಶದಲ್ಲ ವಿಧಾನ ಮತ್ತು ಬೋಧನಾ ವಿಷಯಕ್ಕೆ 
ಸಂಬಂಧಿಸಿದಂತೆ ಪಠ್ಯಕ್ರಮದ ಪಾತ್ರವು ಬಹುಮುಖ್ಯವಾಗಿ 
ಹೊರಹೊಮ್ಮಿದರೂ ಮೇಲಅನ ಎರಡು ಅಂಶಗಳ ಯಶಸ್ವೀ 
ಅನುಷ್ಠಾನವಾದಾಗ ಮಾತ್ರ ಇದು ಸಫಲವಾಗುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಅಂತಿಮವಾಗಿ ಪಾಲಕರ ಸಮುದಾಯವನ್ನು ಇವರು ಸಾಮರ್ಥ್ಯ ವರ್ಧನೆಯನ್ನು ಸೀಮಿತಗೊಳಸುತ್ತಾರೆ ಎಂದು ನೋಡುವ ಬದಲು 
ಸಬಲೀಕರಣ ಮಾಡಬಲ್ಲ ಒಂದು ಅಂಶವೆಂಬುದಾಗಿ ನೋಡಬಹುದಾಗಿದೆ. ತಮ್ಮ ಮಕ್ಕಳನ್ನು ಮುಖ್ಯವಾಹಿನಿಯ ಶಾಲಾಶಿಕ್ಷಣಕ್ಕೆ ಮತ್ತೆ 
ಸೇರಿಸುವಲ್ಲ ಅವರು ವಹಿಸಬೇಕಾದ ಪಾತ್ರಕ್ಕೆ ಯಾವ ಬೆಂಬಲ ನೀಡಬೇಕೆಂಬ ವಿಚಾರದ ಬಧ್ಣೆ ಗಮನಹರಿಸಬೇಕಾಗಿದೆ. 


ಶೋಭಾ ಎಲ್‌. ಕವೂರಿ ಅವರು ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಬೆಂಗಳೂರು ಜಲ್ಲಾ ಸಂಸ್ಥೆಯ ಸದಸ್ಯರು. ಶಿಕ್ಷಕಿಯಾಗಿರುವ 
ಶೋಭಾ ಅವರು ರಾಜಸ್ಥಾನದಲ್ಲ ಶೈಕ್ಷಣಿಕ ಮತ್ತು ಅಭವೃದ್ಧಿ ಉಪಕ್ರಮಗಳಕಲ್ಪ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಮೊಟ್ಟ ಮೊದಲ ಆರು 
ಅಜೀಂ ಪ್ರೇಮ್‌ಜ ಶಾಲೆಗಳನ್ನು ಸ್ಥಾಪಿಸಲು ಕಾರಣವಾದ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಶಾಲಾ ತಂಡದ ಒಂದು ಭಾಗವಾಗಿದ್ದರು. 
ಅವರು ಈ ಶಾಲೆಗಳಲ್ಲ ಪಠ್ಯಕ್ರಮ ಅಭವೃದ್ಧಿ. ಶಿಕ್ಷಕರ ವೃತ್ತೀಯ ಅಭವೃದ್ಧಿ ಮತ್ತು ಭಾಷಾ ಅಭಿವೃದ್ಧಿಯ ಕ್ಷೇತ್ರಗಳಲ್ಲ ವಿಸೃತವಾಗಿ ಕೆಲಸ 
ಮಾಡಿದ್ದಾರೆ. ಅವರನ್ನು ಇಲ್ಲ ಸಂಪರ್ಕಿಸಬಹುದಾಗಿದೆ shobha.kavoori@azimpremjifoundation.org 


ಶುಭಾ ಅವರು ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಸದಸ್ಯರು. ಪ್ರಸ್ತುತ ಬೆಂಗಳೂರಿನಲ್ಲ ವಲಸೆ ಕಾರ್ಮಿಕರ ಮಕ್ಕಳ ಸೇತು ಶಿಕ್ಷಣ 
ಕೇಂದ್ರದ ನಿರ್ವಹಣೆಯನ್ನು ನೋಡಿಕೊಳ್ಳುತ್ತಿರುವ ಅವರು. ಬೆಂಗಳೂರು ಜಲ್ಲಾ ಸಂಸ್ಥೆಯಲ್ಲಿ ಚಿಕ್ಕ ಮಕ್ಕಳ ಶಿಕ್ಷಣದ ಉಪಕ್ರಮಕ್ಕೆ 
ಸಂಬಂಧಿಸಿದ ಸಮಪ್ಪಯ ಕೆಲಸದಲ್ಪ್ಲಯೂ ನಿರತರಾಗಿದ್ದಾರೆ. ಶಾಲಾಪೂರ್ವ ಪಠ್ಯಕ್ರಮ ಮತ್ತು ಶಿಕ್ಷಕರ ಸಾಮರ್ಥ್ಯ ವರ್ಧನೆ 
ಕಾರ್ಯಕ್ರಮಗಳನ್ನು ರೂಪಿಸುವಲ್ಲ ಶಿಕ್ಷಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜೊತೆಗೂ ಶ್ರದ್ಧೆಯಿಂದ 
ತೊಡಗಿಸಿಕೊಂಡಿದ್ದಾರೆ. ಮೊಟ್ಟ ಮೊದಲ ಆರು ಅಜೀಂ ಪ್ರೇಮ್‌ಜ ಶಾಲೆಗಳನ್ನು ಸ್ಥಾಪಿಸಿದ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಶಾಲಾ 
ತಂಡದ ಭಾಗವಾಗಿ ಅವರು ಕೆಲಸ ಮಾಡಿದ್ದರು. ಪಠ್ಯಕ್ರಮ ಅಭವೃದ್ಧಿ ಮತ್ತು ಶಿಕ್ಷಕರ ವೃತ್ತೀಯ ಅಭಿವೃದ್ಧಿಯ ಕ್ಷೇತ್ರಗಳಲ್ಲಯೂ ಅವರು 
ಬಹಳ ಕೆಲಸ ಮಾಡಿದ್ದಾರೆ. ಅವರನ್ನು ಇಲ್ಲ ಸಂಪರ್ಕಿಸಬಹುದು: shubha@azimpremjifoundation.org 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ಜೈಕುಮಾರ್‌ ಮರಿಯಪ್ಪ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


